ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 16-03-2021 ಪುಶ್ನೆ ಸಂಖ್ಯೆ: 1148 (1355) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 


ಉತ್ತರಿಸುವ ಸಚಿವರು: ಮಾನ್ಯ ಸಣ್ಣ ಕೈಗಾರಿಕ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ 
ಸಚಿವರು 


ವಿಷಯ: ಎಂ.ಎಸ್‌.ಎಂ.ಇ. 2412 ಗಳ ಬೆಳವಣಿಗೆ ಬಗ್ಗೆ 


(ಅ) ಬಾರತೀಯ ಬಂಡವಾಳ ಸರಕು ಕ್ಷೇತ್ರದ ಸ್ಪರ್ಧಾತತೆ ಹೆಚ್ಚಿಸಲು ತುಮಕೂರಿನ 
ಅಮರಪುರದಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ (ಎಂ.ಎಸ್‌.ಎಂ.ಇ) 
ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಸರ್ಕಾರ ಕ್ರಮಗಳನ್ನು ಪ್ರಾರಂಭಿಸಿದೆಯೇ ; 
(ವಿವರಗಳನ್ನು ನೀಡುವುದು) 


(ಆ) 2017ರಲ್ಲಿ ಅಮರಪುರದಲ್ಲಿ ಎಂ.ಎಸ್‌.ಎಂ.ಇ ತಂತ್ರಜ್ಞಾನ ಕೇಂದ್ರವನ್ನು 
ಸ್ಥಾಪಿಸಲು ರಾಜ್ಯ ಸರ್ಕಾರವು ಈಗಾಗಲೇ 15 ಎಕರೆ ಭೂಮಿಯನ್ನು ಉಚಿತವಾಗಿ 
ಸ್ಕಾಧೀನಪಡಿಸಿಕೊಂಡಿದೆಯೇ; ಹಾಗೂ ವರ್ಗಾಯಿಸಿದೆಯೇ ; (ವಿವರಗಳನ್ನು 
ನೀಡುವುದು) 


(ಇ) ಕಾಮಗಾರಿ ಪೂರ್ಣಗೊಂಡ ಪ್ರಸ್ತುತ ಸ್ಥಿತಿ ಮತ್ತು ಕೇಂದ್ರವನ್ನು ಸ್ಥಾಪಿಸಲು 
ದಿನಾಂಕವನ್ನು ಬಿಗದಿಪಡಿಸಲಾಗಿದೆಯೆಳ; (ವಿವರಗಳನ್ನು ನೀಡುವುದು) 


(ಈ) ಮುಂದಿನ ಮೂರು ವರ್ಷಗಳಲ್ಲಿ ನಿಗದಿಪಡಿಸಿದ ಬೆಳವಣಿಗೆಯ ಗುರಿಗಳನ್ನು 
ಸಾಧಿಸಲು ಸರ್ಕಾರ ಕ್ಯಗೊಂಡ/ ಕೈಗೊಳ್ಳಬೇಕಾದ ಕ್ರಮಗಳೇನು ? 


